ಚುಕ್ಕೆ ಗುರುತಿಲ್ಲದ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
720 


ಏವಿಥಾನ ಪರಿಷತ್ತಿನ ಸದಸ್ಯರ ಹೆಸರು ಶ್ರೀ ಆರ್‌, .ಧರ್ಮಸೇನ(ಸ್ವ ಸೃ ೦ಸ್ಟಿ? 
ಉತ್ತರಿಸುವ ಸಚಿವರು ತೋಟಗಾರಿಕೆ ಮತ್ತು ಯೋಜನೆ, ಕಾರ್ಯಕ್ರಮ ಸಂಯೋಚನೆ 
ಮತ್ತು ಸಾಂಖ್ಯಿಕ ಸಚಿವರು 
ಉತ್ತರಿಸಬೇಕಾದ ದಿನಾಂಕ 17.09.2021 
5. |] ಪ್ರಶ್ನೆ ಉತ್ತರ 
ಸಂ. i 
- — 
ಅ) | ಹಣ್ಣು ಮತ್ತು ತರಕಾರಿಗಳನ್ನು ಬೆಳೆಯುವ | ಹಣ್ಣು ಮತ್ತು ತರಕಾರಿಗಳನ್ನು ಬೆಳೆಯುವ ರೈತರ 
ರೈತರ ಅನುಕೂಲಕ್ಕಾಗಿ ತೋಟಗಾರಿಕೆ | ಅನುಕೂಲಕ್ಕಾಗಿ ಇಲಾಖೆಯಲ್ಲಿ ಅನುಷ್ಠಾನಗೊಳಿಸುತ್ತಿ!ರುವ 
ಇಲಾಖೆ ಯಾವ ಕಾರ್ಯಕ್ರಮಗಳನ್ನು | ಕಾರ್ಯಕ್ರಮಗಳ ವಿವರ ಈ ಕೆಳಕಂಡತಿದೆ. | 
ಹಮ್ಮಿಕೊಂಡಿದೆ: 1. ಪುಧಾನ ಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ (ಹನಿ 
" ನೀರಾವರಿ)ಅಡಿ ಸಹಾಯಧನ. 
2. ರಾಷ್ಟ್ರೀಯ ತೋಟಗಾರಿಕೆ ಮಿಷನ್‌ ಯೋಜನೆಯಡಿ 
ಸಹಾಯಧನ. 
3. ಪರಂಪರಾಗತ ಕೃಷಿ ವಿಕಾಸ ಯೋಜನೆ. 
4. ಸಮಗ್ರ ತೋಟಗಾರಿಕಾ ಅಭಿವೃದಿ 
5, ತೋಟಗಾರಿಕೆ ಬೆಳೆಗಳ ಕೀಟ ಮತ್ತು ರೋಗಗಳ 
ಸಮಗ್ರ ನಿಯಂತ್ರಣ ಯೋಜನೆ | 
6. ಅನುಸೂಚಿತ ಜಾತಿಗಳ .ಉಪಯೋಜನೆ ಪುತ್ತು 
ಬುಡಕಟ್ಟು ಉಪ ಯೋಜನೆ ಕಾಯ್ದೆ 2013|'ರಡಿ 
ಬಳಕೆಯಾಗದೆ ಇರುವ ಮೊತ್ತೆ. 
_ 7. ಪ್ರಚಾರ ಮತ್ತು ಸಾಹಿತ್ಯ. | | 
ಆ) [ರೈತರಿಂದ ಹಣ್ಣು ಮತ್ತು ತರಕಾರಿಗಳನ್ನು | ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಹಾಪ್‌ ಕಾಮ್ಸ್‌ |ಗಳು| 
[ನೇರವಾಗಿ ಕೊಂಡು ಗ್ರಾಹಕರಿಗೆ [ಕಾರ್ಯ ನಿರ್ವಹಿಸುತ್ತಿದ್ದು, ಒಟ್ಟು 2585ರ ಸದಸ್ಯ! 
ನ್ಯಾಯಬೆಲೆಯಲ್ಲಿ ಕೊಡುವ ಉದ್ದೇಶದಿಂದ ರೈತರನ್ನು ಹೊಂದಿರುತ್ತದೆ. ಹಾಪ್‌ ಕಾಮ್ಸ್‌ ಗಳು ತಮ್ಮ 
ಹಾಪ್‌ಕಾಮ್ಸ್‌ಗಳನ್ನು ಪ್ರಾರಂಭಿಸಿದ್ದರೂ, | ಬೇಡಿಕೆಗೆ ಅನುಸಾರವಾಗಿ ಹಣ್ಣು & ತರಕಾರಿಗಳನ್ನು 
- [ಇದು ಸಫಲವಾಗದಿರಲು ಕಾರಣವೇನು; ರೈತರಿಂದ ನೇರವಾಗಿ ಖರೀದಿ ಮಾಡಿ ಗ್ರಾಹಕರಿಗೆ ಯೋಗ್ಯ | 
ಬೆಲೆಯಲ್ಲಿ ತಾಜಾ ಹಣ್ಣು : ಮತ್ತು ತರಕಾರಿಗಳನ್ನು 
| ಸು ಸುಮಾರು 450 ಮಾರಾಟ ಮಳಿಗೆಗಳ ಮೂಲಕ 
ಪೂರೈಸಿ ವಾರ್ಷಿಕ ಅಂದಾಜು ರೂ.150.00 ಕೋಟಿಗಳಷ್ಟು 
ವ್ಯಾಪಾರ ವಹಿವಾಟನ್ನು ಯಶಸ್ವಿಯಾಗಿ ನಡೆಸುತ್ತಿದೆ. !' 


K | | | ಹ 
ಇ) [ತರಕಾರಿ ಮತ್ತು ಹಣ್ಣುಗಳನ್ನು "ಬೆಳೆದ ಕೆಲವೊಂದು ಸಂದರ್ಭಗಳಲ್ಲಿ ರಾಜ್ಯ ಮತ್ತು ಹೊರ ರಾಜ್ಯಗಳ | 
ರೈತರು ತಮ್ಮ ಬೆಳೆಗೆ ಸರಿಯಾದ ಬೆಲೆ! ತೋಟಗಾರಿಕೆ ಉತ್ಪನ್ನಗಳ ಬೇಡಿಕೆ ಮತ್ತು ಸರಬಿರಾಜು 
ಸಿಗುತ್ತಿಲ್ಲವೆದು ಹಣ್ಣು ಮತ್ತು | ಪೂರೈಕೆಯಲ್ಲಿ ವ್ಯತ್ಯಾಸವಾಗಿ ಮಾರುಕಟ್ಟೆಯಲ್ಲಿ 
ತರಕಾರಿಗಳನ್ನು ಬೀದಿಗೆ ಎಸೆದು ಪ್ರತಿಭಟನೆ | ಧಾರಣೆಯು ಕುಸಿತಗೊಂಡಿರುವುದು ಸರ್ಕಾರದ ಗಮನಕ್ಕೆ 
ಮಾಡಿರುವುದು ಸರ್ಕಾರದ ಗಮನಕ್ಕೆ | ಬಂದಿರುತ್ತದೆ. 
; ಬಂದಿದೆಯೇ: | 
ಈ) | ಹಾಪ್‌ಕಾಮ್ಸ್‌ಗಳಲ್ಲಿ ಹಣ್ಣು ಮತ್ತು! ಹಾಪ್‌ ಕಾಮ್ಸ್‌ ಗಳಲ್ಲಿ ಪ್ರತಿ ದಿನದ ಹಣ್ಣು ಮತ್ತು 
ತರಕಾರಿಗಳ ಬೆಲೆ ನಮೂದಿಸಿ ಮಳಿಗೆಗಳ | ತರಕಾರಿಗಳ ಬೆಲೆಯನ್ನು ಮಳಿಗೆಗಳ ಮುಂದೆ ಬೋರ್ಡ್‌ ನಲ್ಲಿ 
| ಮುಂದೆ ಬೋರ್ಡ್‌ ಹಾಕದೆ, ಉತ್ತಮ | ನಮೂದಿಸಲಾಗುತ್ತಿದೆ. 2017-18 ನೇ ಸಾಲಿನಿಂದ 
I ನಔ: py | ಈ ಮ 
| ದರ್ಜೆಯ ಹಣ್ಣು ಮತ್ತು ತರಕಾರಿಗಳನ್ನು ಭ್ರಂಗಳೂರು ಹಾಪ್‌ ಕಾಮ್ಸ್‌ ಸಂಸ್ಥೆಯಲ್ಲಿ ಎಲ್ಲಾ ಮಾರಾಟ 
| ಧಿ ವ H 
ಸ್‌ ಖೆ ಐವೇ ಚ fe p ; 
ಒದಗಿಸದೆ. ಕಳಪ ಹಣ್ಣು ಮತ್ತು ತರಕಾರಿ | ವ್ರ್ಯಗಗಳಲ್ಲಿ ಗ್ರಾಹಕರಿಗೆ ಆನ್‌ ಲೈನ್‌ ಬಿಲ್‌, ನೀಡುವ 
ಮಾರುತ್ತಿರುವ ಎಷ್ಟು ಮಳಿಗೆಗಳ ಮೇಲೆ: R OR: 
ಯ ಹ | ವ್ಯವಸ್ಥೆಯನ್ನು ಜಾರಿಗೊಳಿಸಲಾಗಿದೆ. ಪ್ರತಿ ದಿನ ಬೆಳಿಗ್ಗೆ 
ಕ್ರಮ ಕೈಗೊಳ್ಳಲಾಗಿದೆ? - (ಬೆಂಗಳೂರು 
K 7.30 ಕೈ ಹಣ್ಣು ತರಕಾರಿಗಳ ಮಾರಾಟ ದರಗಳನ್ನು 
ನಗರದ ಕಳೆದ 2 ವರ್ಷಗಳ ಮಾಹಿತಿ J; | 
ಎಲ್ಲಾ "ಮಳಿಗೆಗಳ ಆನ್‌ ಲೈನ್‌ ಸ್ಕೇಲ್‌ ಗಳಿಗೆ 
| | ನೀಡುವುದು) K 
ರವಾನಿಸಲಾಗುತ್ತಿದೆ. ಗ್ರಾಹಕರು ಖರೀದಿಸಿದ ಹಣ್ಣು 
| ತರಕಾರಿಗಳಿಗೆ ಇಟಂವಾರು ಆನ್‌ ಲೈನ್‌ ಬಿಲ್‌ 
| ನೀಡಲಾಗುತ್ತಿದೆ. 
ಕಳೆದ 2 ವರ್ಷಗಳ ಅವಧಿಯಲ್ಲಿ ಕಳಪೆ ಹಣ್ಣು 
ka | 4 
| ತರಕಾರಿಗಳನ್ನು ಮಾರಾಟ ಮಾಡುತ್ತಿದ್ದ 9 ಮಳಿಗೆಗಳ 
"| ಮಾರಾಟಗಾರರಿಗೆ ಕಾರಣ ಕೇಳುವ ನೋಟೀಸ್‌ ನೀಡಿ, 
ಸಮಜಾಯಿಷಿ ಪಡೆದು, ಎಚ್ಚರಿಕೆ ನೀಡಲಾಗಿದೆ. ಹಾಗೂ ಒಬ್ಬ 
ಮಾರಾಟಗಾರರಿಗೆ 'ರೂ.5000/- ಗಳ ದಂಡ ವಿಧಿಸಲಾಗಿದೆ. 
ಕೈಗೊಂಡ ಕ್ರಮಗಳ ವಿವರದ ಪಟ್ಟಿಯನ್ನು ಅನುಬಂಧದಲ್ಲಿ 
ಲಗತ್ತಿಸಿದೆ, 
Lo k ಮ ವ 


No.HORTI 378 HGM 2021 


ರತ್ನ) p 
ತೋಟಗಾರಿಕೆ ಮತ್ತು ಯೋಜನೆ, ಕಾರ್ಯಕ್ರಮ 
ಸಂಯೋಜನೆ ಮತ್ತು ಸಾಂಖ್ಯಿಕ ಸಚಿವರು. 


KO 


ಬೆಂಗಳೂರು ನಗರದಲ್ಲಿ ಕಳೆದ 2 ವರ್ಷಗಳಲ್ಲಿ ಕಳಪೆ ಹಣ್ಣು 


ಅನುಬಂಧ 


ಮೇಲೆ ಕೈಗೊಂಡ ಕ್ರಮಗಳ ವಿವರ 


LCಂ-320 


ತರಕಾರಿ ಮಾರುತ್ತಿರುವ ಮಳಿಗೆಗಳ 


ಕೈಗೊಂಡ ಕ್ರಮ 


ಕ್ರ| ಮಳಿಗೆ ಸಂಖ್ಯೆ ಮತ್ತು 
ವಿಳಾಸ ಹಾಗೂ ಪಾರ ಯಾವ ಉದ್ದೇಶಕ್ಕಾಗಿ ಕಾರಣ ಕೇಳುವ ನೋಟೀಸ್‌ 
ಸಂ| ಮಾರಾಟಗಾರರ ಹೆಸರು ಸಾಟೀನ್‌ ನೀಡಲಾಗಿದೆ 
ನೀಡಿದ ದಿನಾಂಕ 

1 | ಮಳಿಗೆ ಸಂಖ್ಯೆ : 142 05.12.2020 | ಮಳಿಗೆಯಲ್ಲಿ ಹಣ್ಣು ತರಕಾರಿಗಳ ದರ ವ್ಯತ್ಯಾಸ 
ವಿಳಾಸ ; ಬ್ರಿಗೇಡ್‌ ರಸ್ತೆ, ಮಾಡಿ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡಿರುವ ಬಗ್ಗೆ. 
ಮಾರಾಟಗಾರರ ಹೆಸರು : ಮಾರಾಟಗಾರರಿಗೆ ಕೇಳುವ ನೋಟೀಸ್‌ ನೀಡಿ 
ಹೆಚ್‌.ಬಿ.ಕೃಷ್ಣ ಸಮಜಾಯಿಷಿ ಪಡೆದು ರೂ,5000/- ಗಳ ದಂಡ 

ವಿಧಿಸಲಾಗಿದೆ, 

2 | ಮಳಿಗೆ ಸಂಖ್ಯೆ : ಸಂಚಾರಿ 26.05.2021 | ಮಳಿಗೆಯಲ್ಲಿ ಹಣ್ಣು ತರಕಾರಿಗಳ ದರ ವ್ಯತ್ಯಾಸ | 
ಮಾರಾಟ ಮಳಿಗೆ ಮಾಡಿ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡಿರುವ ಬಗ್ಗೆ 
ಮಾರಾಟಗಾರರ ಹೆಸರು: ಮಾರಾಟಗಾರರಿಗೆ ಕೇಳುವ ನೋಟೀಸ್‌ ನೀಡಿ 
ವೆಂಕಟೇಶ್‌ ಸಮಜಾಯಿಷಿ ಪಡೆದು ಎಚ್ಚರಿಕೆ ನೋಟೀಸ್‌ 

ನೀಡಲಾಗಿದೆ. 

3 1 ಮಳಿಗೆ ಸಂಖ್ಯೆ : 143 [10.06.2021 ಮಳಿಗೆಯಲ್ಲಿ ಹಣ್ಣು ತರಕಾರಿಗಳ ದರ ವ್ಯತ್ಯಾಸ 
ವಿಳಾಸ : ಸಂಜಯನಗರ, ಮಾಡಿ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡಿರುವ ಬಗ್ಗೆ 
ಮಾರಾಟಗಾರರ ಹೆಸರು: ಮಾರಾಟಗಾರರಿಗೆ ಕೇಳುವ ನೋಟೀಸ್‌ ನೀಡಿ 
ಎಂ.ಎಸ್‌ ರುದ್ರಸ್ವಾಮಿ ಸಮಜಾಯಿಷಿ ಪಡೆದು ಎಚ್ಚರಿಕೆ ನೋಟೀಸ್‌ 

ನೀಡಲಾಗಿದೆ. 

4 | ಮಳಿಗೆ ಸಂಖ್ಯೆ: 156 10.06,2021 | ಮಳಿಗೆಯಲ್ಲಿ ಹಣ್ಣು ತರಕಾರಿಗಳ ದರ ವ್ಯತ್ಯಾಸ 
ವಿಳಾಸ ಮಾಡಿ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡಿರುವ ಬಗ್ಗೆ 


ಮಾರಾಟಗಾರರ ಹೆಸರು : 


ಎ.ಎಸ್‌.ಸಿದ್ದರಾಮಯ್ಯ 


ಮಾರಾಟಗಾರರಿಗೆ ಕೇಳುವ ನೋಟೀಸ್‌ ನೀಡಿ 
ಸಮಜಾಯಿಷಿ ಪಡೆದು ಎಚ್ಚರಿಕೆ ನೋಟೀಸ್‌ 
ನೀಡಲಾಗಿದೆ. 


.| ವಿಳಾಸ : ದೊಮ್ಮಲೂರು 
ಮಾರಾಟಗಾರರ ಹೆಸರು : 


ಕೆ.ತಿಮ್ಮೇಗೌಡ 


ಮಳಿಗೆ ಸಂಖ್ಯೆ : 223 10.06.2021 | ಮಳಿಗೆಯಲ್ಲಿ ಹಣ್ಣು ತರಕಾರಿಗಳ ದರ ವ್ಯತ್ಯಾಸ 

ವಿಳಾನ : ಡಾಲರ್ಸ್‌ ಮಾಡಿ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡಿರುವ ಬಗ್ಗೆ 

ಕಾಲೋವನಿ ಮಾರಾಟಗಾರರಿಗೆ ಕೇಳುವ ನೋಟೀಸ್‌ ನೀಡಿ 

ಮಾರಾಟಗಾರರ ಹೆಸರು : ಸಮಜಾಯಿಷಿ ಪಡೆದು ಎಚ್ಚರಿಕೆ ನೋಟೀಸ್‌ 

ಟಿ.ವಿ.ಮುದ್ದುಕೃಷ್ಣ ನೀಡಲಾಗಿದೆ. 

ಮಳಿಗೆ ಸಂಖ್ಯೆ : 08 28.06.2021 | ಗ್ರಾಹಕರಿಗೆ ಆನ್‌ ಲೈನ್‌ ಬಿಲ್‌ ನೀಡದೇ ಇರುವ ಬಗ್ಗೆ 

ವಿಳಾಸ : ಸದಾಶಿವನಗರ, ಕಾರಣ ಕೇಳುವ ನೋಟೀಸ್‌ ನೀಡಿ ಸಮಜಾಯಿಷಿ 

ಮಾರಾಟಗಾರರ ಹೆಸರು : ಪಡೆದು ಎಚ್ಚರಿಕೆ ನೋಟೀಸ್‌ ನೀಡಲಾಗಿದೆ, 

ಶಂಕರ 

ಮಳಿಗೆ ಸಂಖ್ಯೆ : 241 02.07.2021 | ಮಳಿಗೆಯಲ್ಲಿ ಗುಣಮಟ್ಟದ ಪದಾರ್ಥಗಳನ್ನು 
| ವಿಳಾಸ : ದತ್ತಾತ್ರೇಯ ಇಡದೇ ಇರುವೆ ಬಗ್ಗೆ ಕಾರಣ ಕೇಳುವ ನೋಟೀಸ್‌ 

ದೇವಸ್ಥಾನ, ಮಲ್ಲೇಶ್ವರ, ನೀಡಿ ಸಮಜಾಯಿಷಿ ಪಡೆದು ಎಚ್ಚರಿಕೆ ನೋಟೀಸ್‌ 

ಮಾರಾಟಗಾರರ ಹೆಸರು : ನೀಡಲಾಗಿದೆ, 

ಪಿ.ಚಂದ್ರಶೇಖರ 

ಮಳಿಗೆ ಸಂಖ್ಯೆ : 147 28.07.2021 | ಮಳಿಗೆಯಲ್ಲಿ ಹಣ್ಣು ತರಕಾರಿಗಳ ದರ ವ್ಯತ್ಯಾಸ 

ವಿಳಾಸ : ಬನಶಂಕರಿ ಮಾಡಿ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡಿರುವ ಬಗ್ಗೆ 

ಬಿ.ಡಿ.ಎ ಕಾಂಪ್ಲೆಕ್ಸ್‌ ಮಾರಾಟಗಾರರಿಗೆ ಕೇಳುವ ನೋಟೀಸ್‌ ನೀಡಿ 

ಮಾರಾಟಗಾರರ ಹೆಸರು : ಸಮಜಾಯಿಷಿ ಪಡೆದು ಎಚ್ಚರಿಕೆ ನೋಟೀಸ್‌ 
| ಹೆಚ್‌.ಬಿ.ಕೃಷ್ಣ ನೀಡಲಾಗಿದೆ, 

ಮಳಿಗೆ ಸಂಖ್ಯೆ : 249 04.08.2021 | ಗ್ರಾಹಕರಿಗೆ ಆನ್‌ ಲೈನ್‌ ಬಿಲ್‌ ನೀಡದೇ ಇರುವ ಬಗ್ಗೆ 


ಕಾರಣ ಕೇಳುವ ನೋಟೀಸ್‌ ನೀಡಿ ಸಮಜಾಯಿಷಿ 


ಪಡೆದು ಎಚ್ಚರಿಕೆ ನೋಟೀಸ್‌ ನೀಡಲಾಗಿದೆ. 


3 


| ಸಂಟ ನಿರ್ದೇಶಕರು 


ಯೋಜನೆ 


BU 


